{ot 
[aE 
೦; 


» ಕರ್ನಾಟಕ ವಿಧಾನ ಪರಿಷತು 


ಚುಕ್ಜೆ ಗುರುತಿನ ಪ್ರಶ್ನೆ ಸಂಖ್ಯೆ 
® ೨" $ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


227 (1806) 

ಶ್ರೀ ಕಾಂತರಾಜ್‌ (ಚಐ೦ಎಲ್‌) (ಸ್ಥಳೀಯ ಸಂಸ್ಥೆಗಳಂದ 
ಚುನಾಲುತರಾದವರು) 

24-೦3-2೦೭೦ 

ಮಾಸ್ಯ ನಗರಾಭವೃಧ್ಧಿ ಸಚಿವರು. 


ಪಕ್ಕೆ 


ಉತ್ತರ 


ಇ) 


[is 


7 ಈಮೆಕೂರು 


ತುಮಕೂರು ಸಗರದ ಠ-20 ಮಿ 
ದೂರದಟ್ಲ ಹೆಅಕಾಫ್ಸರ್‌  ಕಾರ್ಬಾನೆ 
ಫುಡ್‌ ಪಾರ್ಕ್‌/ ಇಸ್ರೋ ಸಂಸ್ಥೆ! ಏಷ್ಯಾ 
ಬಂಡದಟ್ಟಯೇ ಪ್ರಥಮವಾಗಿರುವ 
ಕೈಗಾರಿಕಾ ಪ್ರದೇಶ/ ಬಾಂಟೆ- 
ಬೆಂಗಳೂರು-ಚೆನ್ಯೆ ಇಂಡ್ರೆಪ್ಟೀಯಲ್‌ 
ಕಾರಿಡಾರ್‌ ಹೀಗೆ ಇನ್ನು ಹತ್ತು ಹಲವಾರು 
ತುಮಕೂರು ಸುತ್ತ-ಮುತ್ತಲಅರುವುದು 
ಸರ್ಕಾರದ ಗಮನಕ್ಷೆ ಬಂದಿದೆಯೇ; 


ಸರ್ಕಾರದ ಗಮಸಕ್ಷೆ ಬಂದಿದೆ. 


"| ಬಂದಿದ್ದಲ್ಲ. ತುಮೆಕೂರು ಮಹಾನಗರವು 


ದಿನೇ ದಿನೇ ವಿಸ್ತಾರವಾಗಿ 
ಬೆಚೆಯುತ್ತಿರುವುದರಿಂದ ಬೆಂಗಳೂರಿನ 
ಜ.ಡಿ.ಎ ಮಾದರಿಯಲ್ಲ ಹೊರ ವರ್ತುಲ 
ರಸ್ತೆಯನ್ನು ನಿಮ್ಮಿೀಸಲಾಗುವುದೇ; 


ಬೆಂಗಳೂರಿನ ಜಡಿಎ ಮಾದರಿಯಲ್ಲ ಹೊರ ವರ್ತುಲ ರಸ್ತೆಯನ್ನು 
ನಿರ್ಮಿಸುವ ಯಾವ ಪ್ರಸ್ತಾವನೆಯು ಸರ್ಕಾರದ ಮುಂದೆ ಇರುವುದಿಲ್ಲ. 

ಆದರೆ, ಸ್ಮಾರ್ಟ್‌ ಪಿಟ ಅಭಿಯಾನದಲ್ಲ ಹಾಅ ಇರುವ ರಿಂಗ್‌ 
ರೋಡ್‌ ಪುನರ್‌ ಅಭವೃದ್ಧಿಯನ್ನು 
ಕೈಗೊಳ್ಳಲಾಗುತಿದೆ. 


(Redevelopment) 


ಮೆಹಾನೆಗರಡೊಳೆಗೆ 
ರಾಷ್ಟ್ರೀಯ ಹೆದ್ದಾರಿ ವಾಹನಗಳು 
ಸಂಚರಿಸುತ್ತಿರುವ ಕಾರಣ, ದಟ್ಟಣೆ 
ಹೆಚ್ಚಿರುವುದರಿಂದ ನಗರದ ಹೊರ 
ಭಾಗದಲ್ಲ ದಾಬಸ್‌ ಪೇಟೆ-ಕೊರಟಗೆರೆ- 
ಪಿರಾ-ಗು್ಬ-ಕುಣಿಗಲ್‌ ಮತ್ತು 
ದಾಬಸ್‌ಪೇಟೆ ಮಾರ್ಗದಲ್ಲ ಮುಂದಿನ 
10-15 ವರ್ಷಗಳ ಭವಿಷ್ಯದ 
ಹಿತದ್ಯಷ್ಟಿಬುಂದ ರಿಂಗ್‌ ರಸ್ತೆ (ಫೆರಿಫರಲ್‌ 
ರಸ್ತೆ) ನಿರ್ಮಿಸಲು ಸರ್ಕಾರಕ್ಕಿರುವ 
ತೊಂದರೆ ಏನು: ಈ ಫೆರಿಫರಲ್‌ ರಸ್ತೆ 
ನಿರ್ಮಿಸುವ ಯೋಜನೆಯನ್ನು ಸರ್ಕಾರ 
| ಕಾರ್ಯಗತಗೊಳಸುವುದು ಯಾವಾಗ? 


ತುಮಕೂರು ಸಗರದಲ್ಲ ಹಾಅ ಇರುವ 10.5 ಕಿಮೀ ಉದ್ದದ 
ವರ್ತುಲ ರಸ್ತೆಯ ಅಭಿವೃದ್ಧಿಯನ್ನು (ರಾಷ್ಟ್ರೀಯ ಹೆದ್ದಾರಿ 4ರ ಕ್ಯಾತಸಂದ್ರ 
ಜಂಕ್ಷನ್‌ನಿಂದ ರಾಷ್ಟೀಯ ಹೆದ್ದಾರಿ 2೦6ರ ಗುಚ್ಛ ಗೇಟ್‌ರವರೆಗೆ) 
ತುಮಕೂರು ಸ್ಕಾರ್ಟ್‌ ಸಿಟ ಅಮಿಟೆಡ್‌ ವತಿಯಿಂದ ಎರಡು ಹಂತದಲ್ಪ 
ಅಭವೃಧ್ಧಿ ಪಡಿಸಲಾಗುತ್ತಿದೆ. 

ಹಂತ-1 ರ ಅಭವೃದ್ಧಿ ಯೋಜನೆಯನ್ನು ರೂ.52.47 ಕೋಟ 
ಮೊತ್ತದಲ್ಲ ಕೈಗೊಳ್ಳಲಾಗಿದ್ದು, ಇದರಲ್ಲ 7.10 ಕಿ.ಮೀ ಉದ್ದದ ಎರಡು 
ಪಥಗಳ ಸಾರಿಗೆ ಮಾರ್ಗವನ್ನು ಮೇಲ್ಲರ್ಜೆಗೇರಿಸುವಿಕೆ ಹಾಗೂ ಪುನರ್‌- 
ಮೇಲ್ಲದರವನ್ನು (ಡಾಂಬರು) ಹಾಕುವಿಕೆ, ಸೇವಾ ರಸ್ತೆಗಳು, ಮಳೆ ನೀರು 
ಚರಂಡಿ ಇತ್ಯಾದಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಸಲಾಗುತ್ತಿದೆ. 


ಹಂತತ-2೭ರ ಅಭವೃದ್ಧಿ ಯೋಜನೆಯನ್ನು ರೂ.32.5೦ ಕೋಟ 
ಮೊತ್ತದಲ್ಲ ಕೈಗೊಳ್ಳಲಾಗಿದ್ದು, ಇದರಲ್ಲ ೦೬5೦೦ ಚೈನೇಜ್‌ನಿಂದ 7+10೦ 
ಚೈನೇಜ್‌ರವರೆಗೆ ೨ ಮೀಟರಗಳ ಅಗಲದ ಪ್ರಧಾನ ಸಾರಿಗೆ ಸಂಚಾರ 
ಮಾರ್ಗದ ಅಭವೃದ್ಧಿ (ಕ್ಯಾತಸಂದ್ರದಿಂದ ಕುಣಿಗಲ್‌ ವೃತ್ತದವರೆಗೆ) ಮತ್ತು 
ಎರಡೂ ಬದಿಗಳಲ್ಲ ೮.5 ಮೀಟರ ಅಗಲದ ಸೇವಾ ಮಾರ್ಗದ 
ಕಾಮಗಾರಿಗಳನ್ನು ಅನುಷ್ಠಾಸಗೊಳಸಲಾಗುತ್ತಿದೆ. 


ಎರಡೂ ಹಂತಗಳು ಏಕಕಾಲದಲ್ಲ ಕಾರ್ಯಗತಗೊಕಳ್ಳುತ್ತಿವೆ. 


ಸಂಖ್ಯೆ: ನಅಇ 123 ಸಿಎಸ್‌ಎಸ್‌ 2೦೨೦ 


(ಅ.ಪಿ.ಬಸವರಾಜ) 
ನಗರಾಭವೃಧ್ಧಿ ಸಚಿವರು. 


58 


KARNATAKA LEGISLATIVE COUNCIL 4 


Starred Question No 
Name of the Member 


To be replied on 
To be replied by 


227 (1806) 

Shri. Kantharaj (BML) (Elected from 
Urban Local Bodies) 
24-03-2020 
Hon'ble Minister 
Development. 


for Urban 


QUESTION 


ANSWER 


| Whether Government 


is aware that around 
5-20 km radius of 
Tumakuru, various 
projects viz Helicopter 
actory/ food park/ 
ISRO/Industrial 
Estate, which is first 
in Asia/ Mumbai- 
Bangalore-Chennai 
ndustry Corridor are 
ocated; 


Yes 


\ 


f yes, whether any 
Peripheral Ring Road, 
similar to BDA, will be 
developed around 
Tumakuru, which is 
growing day by day; 


There is no proposal in Government for 
development of Peripheral Ring Road around 
Tumakuru City similar to that of BDA envisaged PRR 
in Bengaluru. 


Under Smart Cities Mission, the redevelopment of 
existing Ring Road has been undertaken. 


As National Highway is 


running through 
Tumakuru City 
resulting in traflic 
congestion, what 
problem Government 
is facing in 
development of 
Peripheral Ring Road 
from Dabaspet- 


Koratagere-Shira- 


Gubbi-Kunigal and 
Dabaspet considering 
the future | 10-15 
ycars; When this 


Peripheral Ring Road 
project will be 
implemented? 


No: UDD 123 CSS 2020 


Tumakuru Smart City Limited has undertaken 
redevelopment of existing Ring Road of length 10.50 
km (from NH-4 Kyatasandra to NH 206 Gubbi) in 2 
phases. 


Phase 1 is being implemented at a cost of Rs. 
52.47 Crore, which involves upgradation of existing 
road of length 7.10 km, asphalting, service roads, 
drains etc. 


Phase 2 is being implemented at a cost of Rs. 
32.50 Crore, which involves main road of width 9 mt 
from Chainage 0+500 to 7+100 and service roads on 
both sides. upgradation of existing road of length 
7.10 km, asphalting, service roads, drains etc. 


Both the phases are being implemented 
simultaneously. 
_ § NN OO 4 
A ಹ್‌ 
ಹ್‌ Basavaraja) 


Minister for Urban Development 


